ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್ತು 


: 1290 

ಮಾನ್ಯ ಸದಸ್ಯರ ಹೆಸರು : ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 

ಉತ್ತರಿಸಬೇಕಾದ ದಿನಾಂಕ : 15.03.2021 

ಉತ್ತರಿಸಬೇಕಾದ ಸಚಿವರು : ಆರೋಗ್ಯ ಮತ್ತು ಕುಟಿಲಬ ಕಲ್ಯಾಣ ಹಾಗೂ 

ವೈದ್ಯಕೀಯ ಶಿಕ್ಷಣ ಸಚಿವರು. 

ಫು. ಸಂ! ಪ್ರಶ್ನೆಗಳು ಉತ್ತರ 

ಅ) | ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನಲ್ಲಿ | ಬಂದಿದೆ, 
ಕೆಲವು ನಕಲಿ ವೈದ್ಯರು ವೈದ್ಯರೆಂದು 
ಹೇಳಿಕೊಂಡು ರೋಗ ನಿವಾರಣೆ 
ಮಾಡುವುದಾಗಿ . ಜನರಿಗೆ ಮೋಸ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ p 

ಆ) | ಇಂತಹ ನಕಲಿ ವೈದ್ಯರಿಂದ ಮೋಸಹೋದ | ಬೆಂಗಳೂರು ನಗರ, ದಾವಣಗೆರೆ ವಿಜಯಪುರ, 
ಕುರಿತು ದೂರುಗಳು ದಾಖಲಾಗಿವೆಯೆ; | ಚಿತ್ರದುರ್ಗ ಗದಗ, ಚಿಕೃಮಗಳೂರು, ಹಾವೇರಿ, 
(ಜಿಲ್ಲಾವಾರು ಮಾಹಿತಿ ನೀಡುವುದು) ತುಮಕೂರು, ರಾಯಚೂರು, ಕೊಪ್ಪಳ, ಯಾದಗಿರಿ | - 

ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ನಕಲಿ ವೈದ್ಯರಿಂದ 
ಮೋಸ ಹೋದ ಕುರಿತು ದೂರುಗಳು ದಾಖಲಾಗಿವೆ. 

ಇ ನಕಲಿ ವೈದ್ಯರನ್ನು ಪತ್ತೆ ಹಚ್ಚಲು [ನಕಲಿ ವೈದ್ಯರುಗಳನ್ನು ಹತ್ತೆ ಹಚ್ಜಿಲು ಜಿಲ್ಲಾ 
ಕೈಗೊಳ್ಳಲಾದ ಕ್ರಮಗಳೇನು; ಆರೋಗ್ಯ ಮತ್ತು ಕುಟುಂಬ 

ಕಲ್ಯಾಹಾಧಿಕಾರಿಗಳು/ತಾಲ್ಲೂಕು ಆರೋಗ್ಯ 
ಅಧಿಕಾರಿಗಳು ಕೆ.ಪಿ.ಎಂ.ಇ. ಕಾಯ್ದೆಯಡಿ ಕ್ರಮ 
ಕೊಗೊಳುತ್ತಿದ್ದಾರದೆ. 

ಈ [ಪತ್ತೆ ಹಚ್ಚಿರುವ ವೈದ್ಯರ ಸಂಖ್ಯೆ ಎಷ್ಟು; | ರಾಜ್ಯದಲ್ಲಿ ಇದುವರೆವಿಗೂ ಪತ್ತೆ ಹಚ್ಚಿರುವ ನಕಲಿ 
ಹಾಗೂ ಇವರಿಗೆ. ಯಾವ  ಶಿಕ್ಲೆ[ ವೈದ್ಯರ ಸಂಖ್ಯೆ 1669. ಈ ನಕಲಿ ವೈದ್ಯರ ಮೇಲೆ ೯ಣ 
ನೀಡಲಾಗಿದೆ? ದಾಖಲಿಸಲಾಗಿದೆ. ಸದರಿ ನಕಲಿ ವೈದ್ಯರು ನಡೆಸುತ್ತಿದ್ದ | : 

ದವಾಖಾನೆಗಳನ್ನು ಕೆ.ಪಿ. ಎಂ.ಇ. ಅಧಿನಿಯಮದ [| 
ಅಡಿಯಲ್ಲಿ ಮುಜ್ಚಿಸಲಾಗಿದೆ. 

ಸಂಖ್ಯ: ಅಕುಕ 12 ಎಸ್‌.ಟಔ,ಕ್ಲೊ 2021 ಸ ಸಮು ಫ 


(ಡಾ।|3-ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವ್‌ ವೈದ್ಯಕೀಯ ಶಿಕ್ಷಣ ಸಚಿವರು 


